ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ:05 ನೇ ಫೆಬ್ರವರಿ, 2021 


ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಪ್ರಧಾನಮಂತಿ ಗ್ರಾಮ ಸಡಕ್‌ ಯೋಜನೆ ಬಗ್ಗೆ 
ಶ್ರೀ ಬಿ. ಜಿ. ಪಾಟೀಲ್‌(ಸ್ಠಳೀಯ ಸಂಸ್ಥೆಗಳ ಕ್ಲೇತು) - 


495 (513) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 


(ಅ) ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕಳೆದ 4 ವರ್ಷಗಳ ಅವಧಿಯಲ್ಲಿನ ಪ್ರಧಾನ ಮಂತಿ ಗ್ರಾಮ ಸಡಕ್‌ 
ಯೋಜನೆಯಡಿ ನಿರ್ಮಾಣಗೊಂಡ ರಸ್ತೆಗಳು ಎಷ್ಟು; (ವಿವರ ನೀಡುವುದು) 


(ಆ) ಈ ಯೋಜನೆಯಡಿಯಲ್ಲಿ ಹದಗೆಟ್ಟ ರಸೆಗಳನ್ನು ಪುನರ್‌ ನಿರ್ಮಿಸಲು ಯಾವುದಾದರೂ ಯೋಜನೆಗಳನ್ನು 
ಹಮ್ಮಿಹೊಳ್ಳಲಾಗಿದೆಯೇ; 


(ಇ) ಯಾವ ಕಾಲಾಮಿತಿಯೊಳಗೆ ಈ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲಾಗುವುದು? (ವಿವರ ನೀಡುವುದು) 


